ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1879(2133) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಯುವ ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನಾ ಸಚಿವರು 
ವಿಷಯ : ಬೆಂಗಳೂರು ಬನ್ನೇರುಘಟ್ಟಿದ ಮೆಟ್ರೋ ಕಾಮಗಾರಿಯ ವಿಳಂಬ ಕುರಿತು 


(ಅ) ಬೆಂಗಳೂರು ನಗರದ ಜೆ.ಪಿ.ನಗರದ ಜಿ.ಡಿ ಮರ ಸಿಗ್ನಲ್‌ (ವೇಗಾಸಿಟಿೆ ಮಾಲ್‌) ನಿಂದ 
ಬನ್ನೇರುಘಟ್ಟಕ್ಕೆ ಹೋಗುವ ಮೆಟ್ರೋ ಕಾಮಗಾರಿಯು ಸ್ಮ್ಥಗಿತಗೊಂಡಿರುವುದು ಸರ್ಕಾರದ 
ಗಮನಕೆ ಬಂದಿದೆಯೇ; ಬಂದಿದ್ದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಕೈಗೊಂಡಿರುವ 
ಕ್ರಮಗಳೇನು; 


(ಆ) ಬನ್ನೇರುಘಟ್ಟಿ ರಸ್ತೆಯ ಮೆಟ್ರೋ ಕಾಮಗಾರಿಯನ್ನು ಯಾವ ಕಂಪನಿಗೆ ಗುತ್ತಿಗೆ 
ನೀಡಲಾಗಿದೆ; ಕರಾರಿನಂತೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ನಿಗಧಿಪಡಿಸಿರುವ 
ದಿನಾಂಕ ಯಾವುದು; ಸದರಿ ಕಾಮಗಾರಿ ವಿಳಂಬಕ್ಕೆ ಕಾರಣವೇನು? (ವಿವರವನ್ನು 
ನೀಡುವುದು) 


